ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಎಂ೦.ಎಸ್‌.ಐ.ಎಲ್‌ ಮುಖಾಂತರ ಮದ್ಯ ಮಾರಾಟ ಶುರಿತು 


ಡಾ।।| ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಲೇತು) :- 
754 (650) ಮಾನ್ಯ ಅಬಕಾರಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಎ೦.ಎಸ್‌.ಐ.ಎಲ್‌ ಮುಖಾಂತರ ಮದ್ಯ ಮಾರಾಟ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಇಂತಹ ಎಷ್ಟು ಅಂಗಡಿಗಳು ರಾಜ್ಯದಲ್ಲಿ ಕೆಲಸಸಿ ನಿರ್ವಹಿಸುತ್ತಿದೆ; ಇವುಗಳಿಂದ ಎಷ್ಟು 


(a 


ಪ್ರಮಾಣ ಮದ್ಯವನ್ನು ಮಾರಲಾಗುತಿ ; ಹಾಗೂ ಸರ್ಕಾರಕ್ಕೆ ಬರುವ ಆದಾಯವೆಷ್ಟು; 


(ಇ) ಎಂ.ಎಸ್‌.ಐ.ಎಲ್‌. ನ ಮಳಿಗೆಗಳು ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ ಸಾಧಿಸದಿರುವುದು ಸರ್ಕಾರದ 
ಗಮನಕ್ಕೆ ಬಂದೆಯ; ಎಂ.ಎಸ್‌.ಐ.ಎಲ್‌. ನ ಜಿಲ್ಲಾ ಮಟ್ಟಿದ ನೋಡೆಲ್‌ ಅಧಿಕಾರಿಗಳು ಖಾಸಗಿ 
ಸನ್ನದ್ದುದಾರರೊಂದಿಗೆ ಶಾಮೀಲಾಗಿ ಎಂ.ಎಸ್‌.ಐ.ಎಲ್‌.ಗೆ ಮೋಸ ಮಾಡುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಈ) ಬಂದಿದ್ದಲ್ಲಿ, ಸರ್ಕಾರವು ಈ ಬಗ್ಗೆ ತೆಗೆದುಕೊಂಡ ಕ್ರಮಗಳೇನು? 


( 


